ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ವರ್ಷಕ್ಕೊಂದು ಬಾರಿ ಆಹಾರ ಸುರಕ್ಷ ಮಾಹೆಯನ್ನು ಏರ್ಪಡಿಸುವ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) :- 


954(1009) ಮಾನ್ಯ ಆಹಾರ ಮತ್ತು ನಾಗರಿಕರ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪಡಿತರ ಚೀಟಿಗಳನ್ನು ಪರಿಶೀಲಿಸಿ ಅರ್ಹತೆಯುಳ್ಳವರಿಗೆ ಪಡಿತರ ಚೀಟಿಗಳನ್ನು ವಿತರಿಸಲು ಹಾಗೂ 
ಅರ್ಹತೆಯಿಲ್ಲದಿರುವ ಫಲಾನುಭವಿಗಳನ್ನು ಕೈಬಿಡುವಂತೆ ಸ್ಲಳೀಯ ಜಾಗೃತ ಸಮಿತಿಯಸದಸ್ಯರ 
ಸಹಕಾರದೊಂದಿಗೆ ಪ್ರತಿ ವರ್ಷ ವರ್ಷಕ್ಕೊಂದು ಬಾರಿ ಆಹಾರ ಸುರಕ್ಷಾ ಮಾಹೆ ನಡೆಯುತ್ತಿದೆಯೇ; 


(ಆ) ನಡೆಯುತ್ತಿದ್ದಲ್ಲಿ 


On! 


ಎಷ್ಟು ಜನ ಅನರ್ಹತೆಯುಳ್ನ ಪಡಿತರ ಚೀಟಿಗಳನ್ನು ರದ್ದು ಪಡಿಸಲಾಗಿದೆ; 
(೪) ಇನ್ನು ಎಷ್ಟು ಅನಧಿಕೃತ ಪಡಿತರ ಚೀಟಿಗಳನ್ನು ರದ್ದು ಪಡಿಸಲಾಗುವುದು; 


(ಈ) ಈ ಬಗ್ಗೆ ಸರ್ಕಾರ ಏನು ಕ್ರಮಕ್ಕೆಗೊಂಡಿದೆ? ಸಂಪೂರ್ಣ ಮಾಹಿತಿ ನೀಡುವುದು) 


